ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತ್‌ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


173 

ಶ್ರೀ ಆರ್‌. ಧರ್ಮಸೇನ 
07-12-2020 

ಮಾನ್ಯ ಸಮಾಜ ಕಲ್ಯಾಣ ಸಚಿವರು. 


ಕ್ರ. 

ಸಂ. ಪಶ್ನೆ ಕಲಿತ್ತರ 

ಅ | ಮೈಸೊರು ಮತ್ತು 2೦17-18ನೇ `ಸಾಅನಿಂದೆ` `20೦19-20ನೇ'`ಸಾಆನವರೆಗೆ' 
ಚಾಮರಾಜನಗರ ಜಲ್ಲೆಗಳಲ್ಲ | ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಠ ವರ್ಗಗಳ ಕಲ್ಯಾಣ 


ಸಮಾಜ ಕಲ್ಯಾಣ ಇಲಾಖೆಯ 


ಇಲಾಖೆಯ ವತಿಯಂದ ಮೈಸೂರು ಮತ್ತು ಚಾಮರಾಜನಗರ 


ವತಿಯಂದ ಕಳೆದ ಮೂರು | ಜಲ್ಲೆಗಳಗೆ ಮಂಜೂರು ಮಾಡಲಾದ ಡಾ॥ ಜ.ಆರ್‌ ಅಂಬೇಡ್ಸರ್‌ / 
ವರ್ಷಗಳಲ್ಪ ನಿರ್ಮಿಸಿರುವ | ಡಾ॥ ಬಾಲು ಜಗಜೀವನರಾಮ್‌ ಮತ್ತು ಮಹರ್ಷಿ ವಾಣ್ಕೀಕಿ 
ಅಂಖೇಡ್ಸರ್‌ ಭವನ, | ಸಮುದಾಯ ಭವನಗಳ ಪ್ರಗತಿ ವಿವರ ಅನುಬಂಧದಲ್ಲ ನೀಡಿದೆ. 
ಜಗಜೀವನರಾಂ ಭವನ ಮತ್ತು 
ವಾಣ್ಕೀಕಿ ಭವನಗಳ ಸಂಖ್ಯೆ ಎಷ್ಟು; ಸರ್ಕಾರದ ಆದೇಶ ಸಂ: ಸಕಇ 38 ಪಕವಿ 2೦೪8, 
ಎಷ್ಟು ಭವನಗಳು | ದಿನಾಂಕ:25-೦3-2೦19೨ ರಲ್ಲ ಭವನಗಳ ನಿರ್ಮಾಣ 
ಅಪೂರ್ಣವಾಗಿವೆ; ಈ | ಕಾರ್ಯಕ್ರಮಕ್ಕೆ ಮಾರ್ಗಸೂಚಿಗಳನ್ನು ರಚಿಸಲಾಗಿರುತ್ತದೆ. ಸದರಿ 
ಭವನಗಳನ್ನು ನಿರ್ವಹಣಿ | ಆದೇಶದಲ್ಲ ಇಲಾಖೆಯ ವತಿಯಂದ ಮಂಜೂರಾತಿ ನೀಡಲಾದ 
ಮಾಡುವವರು ಯಾರು; ಗ್ರಾಮ, ಹೋಬ, ತಾಲ್ಲೂಕು ಹಾಗೂ ಜಲ್ಲಾ ಮಟ್ಟದ ಭವನಗಳ 
ನಿರ್ವಹಣೆಗೆ ಈ ಕೆಳಕಂಡಂತೆ ಸಮಿತಿಗಳನ್ನು ರಚಿಸಲಾಗಿರುತ್ತದೆ. 
ಗ್ರಾಮ ಮಟ್ಟದ ಪೆಂಚಾಯತಿ ಅಭವೃದ್ಧಿ ಅಧಿಕಾರಿಗಳ 
ಭವನಗಳು ಅಧ್ಯಕ್ಷತೆಯಲ್ಲನ ಸಮಿತಿ 
ಹೋಬಳ ಮತ್ತು "| ತಹಶೀಲ್ದಾರ್‌ ರವರ ಅಧ್ಯಕ್ಷತೆಯೆಲ್ಲನ'] 
ತಾಲ್ಲೂಕು ಮಟ್ಟದ | ಸಮಿತಿ 
ಭವನಗಳು 
ಜಲ್ಲಾ ಮಟ್ಟದ ಜಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲನ 
ಭವನಗಳು ಸಮಿತಿ 
ಆ |ಈ ಭವನಗಳ `ನಿರ್ಮಾಣಕ್ಷೆ' 2೦18-9 ಮತ್ತು 2019-20ನೇ ' ಸಾಆನ್ಲಾ ಸಮಾಜ 
ಬೇಕಾದ ಅನುದಾನವನ್ನು ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಠ ವರ್ಗಗಳ ಕಲ್ಯಾಣ 
ಒದಗಿಸುವುದಾಗಿ ಮಾನ್ಯ | ಇಲಾಖೆಯುಂದ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಗಳಗೆ 
ಮಂತ್ರಿಗಳು ಈ ಹಿಂದೆ ಭರವಸೆ | ಛವನಗಳನ್ನು ಮಂಜೂರು ಮಾಡಲಾಗಿದ್ದು, ಈ 
ನೀಡಿದ್ದರೂ ಭವನಗಳು | ಸಂಬಂಧವಾಗಿ, ಮಾನ್ಯ ವಿಧಾನಸಭಾ ಸದಸ್ಯರುಗಳು 
ಪೂರ್ಣವಾಗಿ ಭವನಗಳನ್ನು ನಿರ್ಮಾಣ ಮಾಡಬೇಕಾಗಿರುವ ಗ್ರಾಮಗಳನ್ನು 
ಸಿರ್ಮಾಣವಾಗದಿರಲು ಗುರುತಿಸಿದ ನಂತರ, ಸದರಿ ಗ್ರಾಮಗಳಲ್ಲ ನಿವೇಶನಗಳನ್ನು 
ಕಾಸನವೆೊನೂಿ ಪಡೆದು. ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು 
ಕೈಗೊಳ್ಳಬೇಕಾಗಿರುತ್ತದೆ. 
ಮೈಸೂರು ಜಲ್ಲೆಗೆ ಸಂಬಂಧಿಸಿದಂತೆ ಮಂಜೂರು 
ಮಾಡಲಾಗಿರುವ 6೭2  ಭವನಗಳಗೆ ನಿವೇಶನಗಳನ್ನು 
ಪಡೆಯಲಾಗಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲರುತ್ತವೆ. 


ಚಾಮರಾಜನಗರ `'ಜಲ್ಲೆಗೆ ಸಂಬಂಧಿಸಿದಂತೆ, 3೦ ಭವನಗಳ]: 
ಪೈಕಿ, ೦7 ಭವನಗಳಗೆ ನಿವೇಶನಗಳನ್ನು ಪಡೆಯಲಾಗಿದ್ದು, 
ಕಾಮಗಾರಿಗಳು ಪ್ರಗತಿಯಲ್ಪರುತ್ತವೆ. ಬಾಕಿ 23 ಘವನಗಳ 
ನಿರ್ಮಾಣ ಸಂಬಂಧವಾಗಿ ಗ್ರಾಮಗಳನ್ನು ಗುರುತಿಸುವುದು 


ಬಾಕಿ ಇರುತ್ತದೆ. ಉಳದಂತೆ, ಗ್ರಾಮಗಳನ್ನು ಗುರುತಿಸಿದ 
ನಂತರ ನಿವೇಶನಗಳನ್ನು ಪಡೆದು. ಕಾಮಗಾರಿಗಳನ್ನು 
ಪ್ರಾರಂಭಸಲು ಕ್ರಮವಹಿಸಲಾಗುವುದು. 
ಎಪ್‌.ಪಿ.ನಿ ಮೆತ್ತು `'ಟ.ಎಸ್‌.ಪಿ 
ಯೋಜನೆಯ ಹಣವನ್ನು 
ಒದಗನಿ ಈ ಭವನದ 
(9) | ಫರ್ಮಾಣ ಮತ್ತು ನಿರ್ವಹಣೆ 
ಮಾಡಲು ಪರ್ಕಾರಕ್ತಿರುವ ಭವನಗಳ ಭೌತಿಕ ಮತ್ತು ಆರ್ಥಿಕ ಪ್ರಗತಿಯ ವರದಿಯನ್ನು 
ತೊಂದರೆಗಳೇನು: ಆಧರಿಸಿ, ಮಂಜೂರಾತಿ ಮೊತ್ತಕ್ಕೆ ಅನುಗುಣವಾಗಿ ಬಾಕಿ 
ಈ `ಜಲ್ಲೆರಆರ್‌' ಅಗತ್ಯವಾಗಿ | ಅನುದಾನವನ್ನು ಜಡುಗಡೆ ಮಾಡುವ ಮೂಲಕ ಪ್ರಗತಿಯಲ್ಲರುವ 
ಬೇಕಾಗಿರುವ ಭವನದಳನ್ನು | ಭವನಗಳ ನಿರ್ಮಾಣ ಕಾಮಗಾರಿಗಳನ್ನು ಪೂರ್ಣಗೊಳಸಲು 
(ಈ) | ಅದಷ್ಟು ಬೇದ ನಿರ್ಮಿಸಲು | ಆಗತ್ಯ ಕ್ರಮ ಕೈಗೊಳ್ಳಲಾಗುವುದು. 
ಪರ್ಕಾರ ಕೈಗೊಂಡ 
ಶ್ರಮದಳೇಮಃ 
ಯಾವ ಕಾಲಮಿತಿಯೊಳಗೆ 
(ew) ಪದಲಿ ಕಾಮದಾಲಿಗಳನ್ನು 
ಪೂರ್ಣದಗೊಆಸಪಲಾದುವುದು? 
ಸಕಇ 463 ಪಕವಿ ೭2೦೭೦ 
ಸ್‌ 


ROR 


ಮಾ ಸಮಾಜ ಕಲ್ಯಾಣ ಸಚಿವರು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:-೫73ಕ್ಕ ಅನುಬಂಧ 
2೦17-18ನೇ ಸಾಅನಿಂದ ೭೦1೨-೦೦ನೇ ಸಾಅನವರೆಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಂದ ಮೈಸೂರು ಮತ್ತು ಚಾಮರಾಜನಗರ ಜಲ್ಲೆಗಳಣೆ ಮಂಜೂರು ಮಾಡಲಾದ ಡಾ॥ ಅ.ಆರ್‌ ಅಂಬೇಡ್ಸರ್‌ / ಡಾ॥ ಬಾಲು ಜಗಜೀವನರಾಮ್‌ / ವಾಲ್ಕೀಕಿ 
R i ಸಮುದಾಯ ಭವನಗಳ ಪ್ರಗತಿ ವಿವರ 


ಮಂಜೂರಾದ ಭವನಗಳ ಸಂಖ್ಯೆ ಪ್ರಗತಿಯಲ್ಲರುವ ಭವನಗಳ ಸಂಖ್ಯೆ ಕಾಮಗಾರಿ ಪ್ರಾರಂಭಸಬೇಕಿರುವ ಭವನಗಳ ಸಂಖ್ಯೆ 


ನಲ ಅಂಬೇಡ್ಡರ್‌ | ಜಗಜವನ | ಜಗಜೀವನರಾಮ್‌ | ವಾಟ್ಕೀಕಿ ಅಂಬೇಡ್ಡರ್‌ | ಜಗಜೀವನರಾಮ್‌ [ ವಾಲ್ಯಂಕಿ 
ಭವನ ರಾಮ್‌ ಭವನ ಇ ಭವನ u ಭವನ ಭವನ ಭವನ 
1 ಮೈಸೂರು 54 [) 14 [=] [e) [e) [e) 
2 | ಚಾಮರಾಜನಗರ 24 [2 3 1 18 ° [o) 


